ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 31-03-2021 ಪ್ರಶ್ನೆ ಸ೦ಖ್ಯೆ: 30೦9 (2523) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 31-03-2021 
ಉತರಿಸುವ ಸಚಿವರು: ಮೀೀಮಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 
ವಿಷಯ : ಮೀನುಗಾರಿಕೆ ಇಲಾಖೆಯ ವೃಂದ ಮತ್ತು ನಿಯಮಗಳ ಬಗ್ಗೆ 


(ಅ) ಮೀನುಗಾರಿಕೆ ಇಲಾಖೆಯಲ್ಲಿ ಮಂಜೂರಾದ ಭರ್ತಿಯಾದ ಹಾಗೂ ಖಾಲಿ ಇರುವ 
ಹುದ್ದೆಗಳ ಸಂಖ್ಯೆ ಎಷ್ಟು ; (ವಿವರ ನೀಡುವುದು) 


(ಆ) ಹೊರಗುತ್ತಿಗೆ ಮೂಲಕ ನೇಮಕ ಮಾಡಿಕೊಳ್ಳಲಾಗಿದೆಯೇ; ಹಾಗಿದ್ದಲ್ಲಿ ಯಾವ 
ಕಛೇರಿಗಳಲ್ಲಿ ಯಾವ ಏಜೆನ್ಸಿಗಳ ಮೂಲಕ ನೇಮಕ ಮಾಡಿಕೊಳ್ಳಲಾಗಿದೆ; ಹಾಗೂ 
ಅವರುಗಳಿಗೆ ಪಾವತಿಸುತ್ತಿರುವ ವೇತನ ಎಷ್ಟು ; (ವಿವರವಾದ ಮಾಹಿತಿ ನೀಡುವುದು) 


(ಇ) ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮವನ್ನು ಯಾವಾಗ ರೂಪಿಸಲಾಗಿದೆ ಪ್ರತಿ 3 
ವರ್ಷಕ್ಕೊಮ್ಮೆ ನಿಯಮಗಳನ್ನು ಪರಿಷ್ಠರಿಸುವಂತೆ ಸರ್ಕಾರದ ಆದೇಶ ಇದ್ದರೂ ಸಹ, 
ಪ್ರಚಲಿತ ಅವಶ್ಯಕತೆಗೆ ಅನುಗುಣವಾಗಿ ತಿದ್ದುಪಡಿ ಮಾಡದಿರುವುದಕ್ಕೆ ಕಾರಣವೇನು ; 


(ಈ) ಯಾವ ಕಾಲಮಿತಿಯೊಳಗೆ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು 
ಪರಿಷ್ಕರಿಸಲಾಗುವುದು ; 


(ಉ) ಎಲ್ಲಾ ಇಲಾಖೆಗಳಲ್ಲಿ ತಾಲ್ಲೂಕು ಕಛೇರಿಗಳಲ್ಲಿ ಲಿಪಿಕ/ಡಾಟಾ ಅಪರೇಟರ್‌ 
ನೌಕರರಿದ್ದು, ಇಲಾಖೆಯಲ್ಲಿ ಈ ರೀತಿಯಾಗಿ ಯಾವುದೇ ಸಿಬ್ಬಂದಿಯ ಹುದ್ದೆಗಳನ್ನು 
ಸೃಜಿಸಲು/ಉನ್ನತಿಕರಿಸದಿರಲು ಕಾರಣವೇನು; ಈ ಬಗ್ಗೆ ಸರ್ಕಾರದ ನಿಲುವೇನು? 


